ಕರ್ನಾಟಿಕ ವಿಧಾನ ಪರಿಷತ್ತು 
1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :396 


2) ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 
3) ಉತ್ತರಿಸುವ ದಿನಾಂಕ : 04-03-2020 


4) ಉತ್ತರಿಸಬೇಕಾದ ಸಚಿವರು ;4'ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 
4 ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


FY 
a: 


7] ಪ್ರಶ್ನ ಉತ್ತರ 
ಅ) | ಉತ್ತರ ಕರ್ನಾಟಿಕ ಭಾಗದಲ್ಲಿ ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಭಾಗದ 
ಮೀನುಗಾರಿಕೆ ಅಭಿವೃದ್ಧಿಗೆ ಸಾಕಷ್ಟು | ಮೀನುಗಾರಿಕೆ ಅಭಿವೃದ್ಧಿಗಾಗಿ ಮೀನುಗಾರಿಕೆ 
ಅನಮುಕೂಲತೆಗಳಿದ್ದರೂ ನಿರೀಕ್ಲಿತ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮ 
ಬದಲಾವಣೆ ಆಗದಿರುವುದು ಸರ್ಕಾರದ | ಗಳನ್ನು ಅನುಷ್ಕಾನಗೊಳಿಸಲಾಗುತ್ತಿದೆ. ಈ 
ಗಮನಕ್ಕೆ ಬಂದಿದೆಯೇ ; ನಿಟ್ಟಿನಲ್ಲಿ ನಿಜಶರಣ ಶ್ರೀ ಅಂಬಿಗರ ಜೌಡಯ್ಯ 


ಉತ್ತರ ಕರ್ನಾಟಕ ಒಳನಾಡು ಮೀನುಗಾರಿಕೆ 
ಅಭಿವೃದ್ಧಿ ಕೇಂದ್ರವನ್ನು ಬಾಗಲಕೋಟೆಯಲ್ಲಿ 
ಸ್ಥಾಪಿಸಲಾಗಿದ್ದು, ಜಂಟಿ ನಿರ್ದೇಶಕರ 
ಹುದ್ದೆಯನ್ನು ಸೃಜಿಸಲಾಗಿದ್ದು, ಈ ಹುದೆಗೆ ಜಂಟಿ 


ನಿರ್ದೇಶಕರನ್ನು ನೇಮಕ ಮಾಡಿದೆ. 
[«) | ಉತ್ತರ ಕರ್ನಾಟಿಕದಲ್ಲಿ ಹಲವಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು | 
ಕೆರೆ-ಕಟ್ಟೆಗಳು ಹಾಗೂ ಸಾಕಷ್ಟು ಒಳನಾಡು ಜಲಸಂಪನ್ಮೂಲಗಳಿದ್ದು, ಈ ಭಾಗದ 


ಜಲಾಶಯಗಳಿದ್ದರೂ ಮೀನುಗಾರಿಕ | ಮೀನುಗಾರಿಕೆ ಅಭಿವೃದ್ಧಿಗೆ ಅನೇಕ ಅಭಿವೃದ್ದಿ 
ಅಭಿವೃದ್ಧಿಗೆ ಕಮಕ್ಕೆಗೊಳ್ಳದಿರಲು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿವರ 


ಕಾರಣವೇನು; ಗಳನ್ನು ಅನುಬಂಧ-। ರಲ್ಲಿ ಒದಗಿಸಲಾಗಿದೆ. 
ಇ) [ಕರ್ನಾಟಕ ಮೀನುಗಾರಿಕಾ ಅಭಿವೃದ್ದಿ ಕರ್ನಾಟಿಕ ಮೀನುಗಾರಿಕಾ ಅಭಿವೃದ್ದಿ 

ನಿಗಮದಡಿಯಲ್ಲಿ ನಡೆಸಲಾಗುವ ನಿಗಮದಡಿಯಲ್ಲಿ 7 ಶಾಖೆಗಳನ್ನು 

ಶಾಖೆಗಳ ಸಂಖ್ಯೆ ಎಷ್ಟು; ನಡೆಸಲಾಗುತ್ತಿದೆ. ಜಿಲ್ಲಾವಾರು ವಾಹಿತಿ ಈ 


(ಜಿಲ್ಲಾವಾರು ಮಾಹಿತಿ ನೀಡುವುದು) | ಕೆಳಗಿನಂತಿದೆ. 
ದಕ್ಷಿಣ ಕನ್ನಡ ಜಿಲ್ಲೆ : 1 
ಉಡುಪಿ ಜಿಲ್ಲೆ 2 
ಉತ್ತರಕನ್ನಡ ಜಿಲ್ಲೆ : 4 
ಒಟ್ಟು ೭2 


ME 


ಕೆಎಫ್‌ಡಿ.ಸಿ. ಯಿಂದ ನಡೆಸುವ ಕೆ.ಎಫ್‌.ಡಿಸಿ. ಯಿಂದ ಸ್ಯಾಂಪೇನುಗಳ |. 
ಕ್ಯಾಂಟೀಮಗಳ ಸಂಖ್ಯೆ ಎಷ್ಟು: ನಡೆಸಲಾಗುತ್ತಿದೆ. ಜಿಲ್ಲಾವಾರು ಮಾಹಿತಿ ಈ 
(ಜಿಲ್ಲಾವಾರು ಮಾಹಿತಿ ನೀಡುವುದು) | ಕೆಳಗಿನಂತಿದೆ. 


1 ಬೆಂಗಳೂರು ಜಿಲ್ಲೆ :3 
(ಕಬೃನ್‌ಪಾರ್ಕ್‌, ಇಂದಿರಾನಗರ, ಯಲಹಂಕ) 


'2.: ಕೋಲಾರ ಜಿಲ್ಲೆ ತ್ಸ 2 
(ಕೋಲಾರ, ಮುಳಬಾಗಿಲು) 


5. ತುಮಕೂರು ಜಿಲ್ಲೆ £4 


4. ಮೈಸೂರು ಜಿಲ್ಲೆ ಸ್ಥಿ 
(ಗೋಕುಲಂ, ಸಿದ್ದಲಿಂಗಾಪುರ) 


[87 


5. ದಾವಣಗೆರೆ ಜಿಲ್ಲೆ 3 
6. ಶಿವಮೊಗ್ಗ ಜಿಲ್ಲೆ 1 
7. ದಕ್ಲಿಣ ಕನ್ನಡ ಜಿಲ್ಲೆ 12 
(ಚಿಲಿಂಬಿ - ಮಂಗಳೂರು 
ಮೊಬೈಲ್‌ಕ್ಯಾಂಟೇನ್‌ - ಮಂಗಳೂರು) 
| | 8. ಬಳ್ಳಾರಿ ಜಿಲ್ಲೆ : 1 
[ಉತ್ತರ ಕರ್ನಾಟಕದ ಯಾವ ಯಾವ ಉತರ ತರ್ನಾಟಕದಲ್ಲ ನಿಗಮದ 
ಜಿಲ್ಲೆಗಳಲ್ಲಿ ಇದರ ಶಾಖೆಗಳಿವೆ: ಯಾವುದೇ ಶಾಖೆಗಳು ಇರುವುದಿಲ್ಲ. ಸದ್ಯ 
ಇಲ್ಲದಿದ್ದಲ್ಲಿ, ಇದರ ಶಾಖೆಗಳನ್ನು | ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕ ಮೀನುಗಾರಿಕಾ 
| ಪ್ರಾರಂಭಿಸಲು ಇರುವ | ಅಭಿವೃದ್ದಿ ನಿಗಮದ ಮತ್ಯದರ್ಶಿನಿಯು 
ಅಡಚಣೆಗಳೇನು? ಕಾರ್ಯನಿರ್ವಹಿಸುತ್ತಿದೆ. ಉತ್ತರ ಕರ್ನಾಟಕದ 
| ಇನ್ನುಳಿದ ಜಿಲ್ಲೆಗಳಲ್ಲಿ ನಿಗಮದ ಸ್ವಂತ 
ನಿವೇಶನ ಇಲ್ಲದೇ ಇರುವುದರಿಂದ 
ಮತ್ತದರ್ಶಿನಿಗಳನ್ನು ಪ್ರಾರಂಭಿಸಲು 
ಸಾಧ್ಯವಾಗಿರುವುದಿಲ್ಲ. 


| — 


ಸಂಖ್ಯ: ಪಸಂಮೀ ಇ-33 ಮೀಇಯೋ 2020 


(ಹೋಟಾ ವಾಸ ಪೂಜಾರಿ) 
ಮುಜರಾಯಿ, ಮೀನುಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಖಷಿ pe ಪಿಲ್ರಪತ್‌ ವಿದಿನಿಕುದಿ ಶೀ ನನಟಗಮಿರ ಮಿಸಕಾಂತೇಶೆ "| 
ಬಹಮನಿ (ಸ್ಥಳೀಯ ಸಂಜ್ಞೆಗಿ ೫ೇತ್ರ ) “ಎರ ಮಖೆ ಣಿರಿೂಲ್ಲದ 
ಹೆಜ್ಜೆ ಸಂಖ್ಯೆ ೩೨16ರ ಅನುಬತದ-! 
ಉತ್ತರ ಕರ್ನಾಟಕ ಭಾಗದಲ್ಲಿ ಮೀನುಗಾರಿಕೆ ಅಭಿವೃದ್ದಿಗಾಗಿ ಕೈಗೊಳ್ಳಲಾಗುವ ಕಾರ್ಯಕ್ರಮ ಹಾಗೂ 
ಯೋಜನೆಗಳು 


1) ಉತ್ತರ ಕರ್ನಾಟಕ ಪ್ರದೇಶದ ಜಲಸಂಪನ್ಮೂಲಗಳನ್ನು (ಒಳನಾಡು ಜಲಸಂಪನ್ಮೂಲಗಳ ವಿಲ ಸವಾರಿ 


ಕಾರ್ಯನೀತಿ 20144 ರಂತೆ) ಆ ಭಾಗದ ಅರ್ಹ ಮೀನುಗಾರರ ಸಹಕಾರ ಸಂಘಗಳಿಗೆ ಗುತ್ತಿಗೆ 
ನೀಡುವುದಲ್ಲದೆ ಉಳಿದ ಕೆರೆಗಳನ್ನು ಟೆಂಡರ್‌ ಕಂ ಹರಾಜು ಮೂಲಕ ವಿಲೇವಾರಿ ಮಾಡುವುದು 
ಹಾಗೂ ಆಯ್ದ ಜಲಾಶಯಗಳಲ್ಲಿ ಮೀನು ಹಿಡಿಯಲು ಪರವಾನಗಿ ನೀಡುವ ಮೂಲಕ ಅಭಿವೃದ್ಧಿ 
ಪಡಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಜನವರಿ 2020ವರೆಗೆ ವಿಲೇವಾರಿ ಮಾಡಿ ಅಭಿವೃದ್ಧಿ ಪಡಿಸಿದ 
ಕೆರೆಗಳ ವಿವರಗಳು ಈ ಕೆಳಗಿನಂತಿವೆ: 


WN ಇಲಾಖಾ ಕೆರೆಗಳು ಗ್ರಾಮ ಪಂಚಾಯ್ತಿ ಕೆರೆಗಳು ಖಾಸಗಿ ಕೆರೆಗಳು 
3 ಜಿಲೆ ಕೆರೆಗಳ ಬಿತ್ತನೆ ರಗಳ | ಬಿತ್ತನೆ ರಗಳ | ಬಿತ್ತನೆ 
ಸಂ kk ಸಂಖ್ಯೆ | ಮೀನುಮರಿಗಳು | ಸಂಖ್ಯೆ | ಮೀನುಮರಿಗಳು | ಸಂಖ್ಯೆ | ಮೀನುಮರಿಗಳು 
| [ಧಾರವಾಡ (126 50.04 73 [9.70 50 275 
2 [ಹಾವೇರಿ [779 51.55 (227 32.54 [9.40 086 
'3  [ಜೆಳಗಾಂ 33 [4800 36 |S 7850 | Nos 
[4 ಬಿಜಾಪುರ (16 60.02 Na sso 000 000 
[5 [ಬಾಗಲಕೋಟೆ |3 22 25 523 [600 7 
ಎ ಗದಗ್‌ 3s Eo 250 016 
3 ಕೊಪ್ಪಳ 50 FON CN 22 oso 0.00 
un Wp SN oN ES SE Re | 
8 ಬಳ್ಳಾರಿ 81 98.46 4 26.70 785.00 162.00 
೨ ರಾಯಚೂರು (63 66.06 4 5.00 918.00 [92.30 
MRSS, | SS 
10 [ಕಲಬುರ್ಗಿ 175 52.00 70 25.00 17.00 [8.00 
Ny [amond [66 49.00 a 9.00 15.00 1100 § 
pe 64 30.00 10 0.60 [0.00 110.00 
[ಒಟ್ಟು 1029 T4333 568 13637 | 1938 18889 


2) ಉತ್ತರ ಕರ್ನಾಟಕ ಭಾಗದ ಮೀನುಗಾರಿಕೆ ಅಭಿವೃದ್ದಿಗೆ ಹೆಚ್ಚಿನ ಒತ್ತು ನೀಡಲು ಬಾಗಲಕೋಟೆ 


ಜಿಲ್ಲೆಯಲ್ಲಿ “ನಿಜಶರಣ ಶ್ರೀ ಅಲಬಿಗರ ಚೌಡಯ್ಯ ಒಳನಾಡು ಮೀನುಗಾರಿಕೆ ಅಭಿವೃದ್ದಿ ಕೇಂದ" ವನ್ನು 


K ಜೌ 


ಸ್ಥಾಪಿಸಲಾಗಿದ್ದು ಈ ಸ್ಲಾಯತ್ತ ಕೇಂದವು ಈ ಭಾಗದ ಮೀನುಗಾರಿಕೆ ಶಿಕ್ಷಣ, ಸಂಶೋಧನ ಮತ್ತು 


% 


9 


ನ) 


ಅಭಿವೃದ್ಧಿಗಾಗಿ ಅವಶ್ಯವಿರುವ ಮೀನುಗಾರಿಕೆ ಸಂಸ್ಥೆಗಳು ಹಾಗೂ ಮೀನುಗಾರರ ಸಂಘಟನೆಗಳ 


ಸಹಯೋಗದೊಂದಿಗೆ ಉತ್ತರ ಕರ್ನಾಟಕ ಮೀನುಗಾರಿಕೆ ಮತ್ತು ಮೀನು ಕೃಷಿ ಅಭಿವೃದ್ಧಿಗೆ 
ಅವಶ್ಯವಿರುವ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ಜಾರಿಗೆ ತರುವ ಉದ್ದೇಶ ಹೊಂದಿದೆ. 

ಉತ್ತರ ಕರ್ನಾಟಕದ ಜಲಾಶಯಗಳಲ್ಲಿ ಮತ್ತ್ಯ ಸಂಪತ್ತನ್ನು ಅಭಿವೃದ್ಧಿಪಡಿಸಲು ಜಲಾಶಯ 
ಎಮುಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿ ಬಲಿತ ಬಿತ್ತನೆ ಮೀನುಮರಿಗಳನ್ನು ದಾಸ್ತಾನು 


ತ್ತಿದೆ. 2019-20 ನೇ ಸಾಲಿನಲ್ಲಿ ರೂ. 54.03 ಲಕ್ಷ ಅನುದಾನ ಒದಗಿಸಲಾಗಿದೆ. 


72.00 ಲಕ್ಷ ಅನುದಾನದಲ್ಲಿ ವಿತರಿಸಲಾಗುತ್ತಿದೆ 


5ರ ಟಕದ ಭಾಗದ ಜಿಲ್ಲೆಗಳಿಗೆ 2019-20 ನೇ ಸಾಲಿನಲ್ಲಿ ರೂ 53.00 ಲಕ್ಷ ಅನುದಾನ 


ಭಾರತ ಸರ್ಕಾರದ ನೀಲಿ ಕ್ರಾಂತಿ ಯೋಜನೆಯಡಿ ಮೀನು ಕೃಷಿ ಕೊಳ ನಿರ್ಮಾಣ ಮತ್ತು ಮೀನು 
ಇಗಾಣಿಕಗಾಗಿ ವಾಹನ ಖರೀದಿಗೆ ಸಹಾಯ ಯೋಜನೆಗಳಡಿ 2019-20 ನೇ ಸಾಲಿನಲ್ಲಿ ಉತ್ತರ 
ನಬ್ರಾಗ ಬನದ ಭಾಗದ ಜಿಲೆಗಳಿಗೆ ಠಢ ೩52.67 ಲಕ್ಷ ಆನುದಾನ ಬಿಡುಗಡೆ ಮಾಡಲಾಗಿದೆ. 

ರತರ ಕರ್ನಾಟಕ ಭಾಗದ ಜಲ್ಲೆಗಳಲ್ಲಿ ವಿಶೇಷ ಘಟಕ ಯೋಜನೆಗೆ ರೂ 21.6 ಲಕ್ಷ ಮತ್ತು ಗಿರಿಜನ 
ಉಪಯೋಜನೆಯಡಿ ರೂ 29.85 ಲಕ್ಷ ರಲ್ಲಿ ಅನುದಾನ ಒದಗಿಸಲಾಗಿದೆ. 

ತ್ತರ ಕರ್ನಾಟಕ ಭಾಗಕ್ಕೆ ಒಳನಾಡು ಮೀನು ಕೃಷಿಗೆ ಪ್ರೋತ್ಲಾಹ ಯೋಜನೆಯಡಿ ಮೀನುಗಾರರ 
ಸ ಪಡೆದಿರುವ ಕೆರೆಗಳಿಗೆ 69.50 ಲಕ್ಷ ಮೀನುಮರಿಗಳನ್ನು ಬಿತ್ತನೆ ಮಾಡಲು 


ಬಿಡುಗಡೆ ಮಾಡಲಾಗಿದೆ. 


ಮೀಸ ನಡಾನಕರು 


